ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಳೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ : 1408(1545) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಬಿ.ಜಿ. ಪಾಟೀಲ್‌(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಲ್ಲಿ ವಿದ್ಯುತ್‌ ಬಿಲ್ಲು ಇರುವ ಬಗ್ಗೆ 


(ಅ) ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿರುವ ಗ್ರಾಮ ಪಂಚಾಯತಿಗಳಲ್ಲಿ ಬಾಕಿ 
ಇರಿಸಿಕೊಂಡಿರುವ ಒಟ್ಟು ವಿದ್ಯುತ್‌ ಬಿಲ್ಲುಗಳ ಮೊತ್ತ ಎಷ್ಟು; (ಕಂಪನಿವಾರು ವಿವರ 
ನೀಡುವುದು) 


(ಆ) ಕಳೆದ 5 ವರ್ಷಗಳಲ್ಲಿ ಮೇಲ್ಕಂಡ ಜಿಲ್ಲೆಗಳ ಗ್ರಾಮ ಪಂಚಾಯತಿಗಳಿಂದ ಪಾವತಿಯಾದ 
ವಿದ್ಯತ್‌ ಬಿಲ್ಲುಗಳ ಮೊತ್ತ ಎಷ್ಟು; (ವಿವರ ನೀಡುವುದು) 


(ಇ) ಗ್ರಾಮ ಪಂಚಾಯಿತಿಗಳಿಗೆ ಕಡಿಮೆ ದರದಲ್ಲಿ ವಿದ್ಯತ್‌ ಸರಬರಾಜು ಮಾಡುವುದು 
ಹಾಗೂ ಒಂದು ಬಾರಿಯ ಬಾಕಿ ಮನ್ನಾ ಮಾಡುವ ಯೋಜನೆ ಸರ್ಕಾರದ ಮುಂದಿದೆಯೇ? 
(ಮಾಹಿತಿ ನೀಡುವುದು) 


